UNIVERSAL 
LIBRARY 
SR 


OU 20093 


AdVddl | 
IVSHAINN 


MUGULU 


(4 BOOK 0೫ POEMS IN KANNADA, 
FOR THE USE OF SCHOOLS 
BY 


KR. HONNAYYA SHETTY 


ಮುಗುಳು 


ಕೆ. ಹೊನ್ನಯ್ಯ ಶೆಟ್ಟ 


SECOND EDITION 


1933 


PUBLISHERS— 


P.A, PAI. BROTHERS. UDIPY 


Copyught Vested ಕ್ಕಿ ihe 0110 


0 26 


ಮು ನ್ನು ಡಿ 


ಮುಗುಳಿದು ಮುಗುಳಲ್ಲ; ಮುಗುಳುಗಳ ಮಾಲೆ. ಅರೆಮುಗುಳು 
ಗಳ ಮಾಲೆಯೆಂದರೂ ಸಲುವುದು, ಎಳೆಯ ಕನ್ನಡಗಬ್ಬಿಗನಿಂದ ಆಯ 
ಲ್ಪಟ್ಟು ಅವನುಡಿಯಲ್ಲಿಯೇ ಪವಣಿಸಿ ಬಂದ ಈ ಅರೆಬಿರಿದ ಮುಗುಳುಗಳ 
ಮಾಲೆಯೇ ಕನ್ನಡಿಗರೆಲ್ಲರಗೂ ಕಂಠಾಭರಣವಾಗಿ ಪರಿಣಮಿಸಲೆಂಬುದಿದೀಗ 
ನನ್ನ ಮುನ್ನುಡಿ, 

ಎಳೆಯ ಕಬ್ಬಿಗನ ಮೊದಲ ಕಜ್ಜನಿದು, ಅವಿಕಲನೆಂದು ಹೇಳುವು 
ದಕ್ಕಿಲ್ಲ ಪರಿಪಕ್ರವೆಂದು ತಿಳಿಯುವುದಕ್ಕೂ ಇಲ್ಲ ಮುಗುಳಿದು ಅರೆ 
ಮುಗುಳು ಬಿರಿದ ಹೊನಲ್ಲ ಆದುದರಿಂದ ಅಷ್ಟೊಂದು ಪರಿಮಳದ ಬಹಿ; 
ಪ್ರಸಾರನಿರದು ಆದರೂ ಕೇವಲ ಕೋಮಲವಾದ ಆದರ ಸುವಾಸನೆಯ 
ಸೌಮ್ಯತೆ ಸೂಕ್ಷ್ಮವಾಗಿ ಹೊರಸೂಸದೆ ಇಲ್ಲವೆಂದರೆ ಅಡ್ಡಿಯಿರದು, 

ಎಳೆಗಬ್ಬಿ ಗನ ಮೊದಲ ಕಜ್ಜವಾದರೂ, ಕಜ್ಜಾಯದಂತೆ ಗ್ರಹಣ 
ಯೋಗ್ಯವ್ನೊ  ಲೀಲಾಶುಕನ ಬಾಲಭಾಷಿತದ ಅದೊಂದು ಬಗೆಯ 
ಮಾಧುರ್ಯವನ್ನು ಯಾರನ್ನು ಗ್ರಹಿಸಲಿಕ್ಕಿಲ್ಲಗ ಶ್ಸೀರನೀರನ್ಯಾಯವನ್ನು 
ಅನುಸರಿಸದಿರುವ ಅರಸಂಜೆಗಳಾದರೂ ಯಾರೀ ಪ್ರಪಂಚದಲ್ಲಿ? ಅಲಂಕಾರ 
ವಿಲ್ಲದೆ ಹೇಳುವುದಾದರೆ, ಭಂದೋವ್ಯಾಕರಣಗಳ ವಿಧಿನಿಷೇಧಗಳ ನಿಯಮೋ 
ಲಂಘನದಿಂದ ಶುದ್ಧ ಪಂಡಿತರ ಸಮಾದರಕ್ಕೆ ಪಾತ್ರವಾಗಲಾರದೆ ಹೋದರೂ, 
ಪ್ರತಿಪಾದಿತವಾದ ವಿಷಯಗಳ ಮತ್ತೂ ರಸಭಾವಗಳ ನವೀನಸಮ್ಮೆಲನದಿಂದ 
ನನೀನ ಕನಿಯ ಕ್ಹ_ತಿಯಿದು ಸಾಮಾನ್ಯವಾಗಿ ಎಲ್ಲರ ಮನಸ್ಸನ್ನೂ ರಂಜಿಸದೆ 
ಇರಲಾರದು, ಮುಖ್ಯವಾಗಿ ಮೂಲಶಾಲೆಗಳ ಎಳಮಕ್ಕಳ ಪದ್ಯಪಾಠಕ್ಕೆ 
ಕೇವಲ ಉಪಯುಕ್ತವಾದ ಈ ಉದ್ಯಮದಿಂದ ಉದ್ದೇಶವು ಸ್ವಲ್ಪವಾದರೂ 
ಸಿದ್ಧವಾಗುವುದಾದಲ್ಲಿ, ನಮ್ಮ ಈ ಎಳಗಬ್ಬಿಗನ ಶ್ರಮವು ಸಾರ್ಥಕವಾದಂತಾ 
ಗುವುದರಲ್ಲಿ ಸಂದೇಹವಿಲ್ಲ. 
4 ಶ್ರೀವಿಲಾಸ್ಕ'' ಕಡೇಕಾರು, | ಎನ್‌. ರಾಜಗೋಪಾಲಕೃಷ್ಣರಾಯ್ಕ 

ಉಡುಪಿ, ಭೂತಪೂರ್ವ “ಶ್ರೀಕೈಷ್ಣಸೂಕ್ತಿ'' ಸಂಪಾದಕ 
೩6ನೆಯ ಜುಲೈ 1929. ಮತ್ತೂ ವೃತ್ತಲೇಖಕ, 


ಉಸ್‌ ತ್‌್‌ ಇಒ ದ್‌್‌ ತ್‌್‌ 


1 TET 3 UW 


ಅರ್ಪಣಪತ್ರ 


ನನ್ನ 
ಎಐ ಠ್‌ ಲೆ 
ಪರಮ ಪೂಜ್ಯ ಗುರುಗಳೂ, 
ಮಂಗಳೂರು ಗವರ್ನಮೆಂಟ್‌ ಹಾಯರ್‌ ಎಲಿಮೆಂಟರಿ ಟ್ರೈನಿಂಗ್‌ ಶಾಲಾ 
ಪ್ರಧಾನಾಥ್ಯಾಪಕರೂ 


ಆಗಿದ 


ಟಟ 


ಶ್ರೀಮಾನ್‌" ಉಳ್ಳಾಲ ಮಂಗೇಶರಾವ್‌, 


ಬಿ. ಐ.,, ಇಲ್‌. ಟಿ. ಯವರ 
ಅಡಿದಾವರೆಗಳಲ್ಲಿ 


ಇವರಲ್ಲಿರುವ ಶಿಷ್ಯವಾತ್ಸಲ್ಯ, ಸತ್ಯಸ್ರಿಯತೆ, ಪರಿಶುದ್ಧಾತ್ಮ, ಸರೋಸಕಾರ, 


ರಳಪ್ರದಯ, ಸಾಹಿತ್ರಪ್ರೇಮ ಇವೇ ಮೊದಲಾದ ಸದ್ದುಣಗಳೆ ಸಮೂಹಕ್ಕಾಗಿ 


ಕ್ಯ 
ಗುರುಭಕ್ತಿಯಿಂದ 
ಈ ಚಿಕ್ಕ ಮುಗೆಳೆನ್ನು ವಂದನಾಪೂರ್ವಕವಾಗಿ 


ಸಮರ್ಪಿಸಿರುವೆನು. 


ತಟಿಪಾಡಿ ಹೊನ್ನಯ್ಯ ಶಿಟಿ 


ಮ್ನ, ಒಮ. 
¥ AX N/A AS ಇಸಿ 
೫ ಇ WY ಗ 
ಮುತು ಓಟು ಬು 


ಹಾರ 


A CG [೧ ಣ್‌ ಆಈ ಉ೪ಉ ಓಟ bb ರಿ 


ಧಿ 
೦ 


೧೧ 
೧೨ 
೧೩ 
೧೪ 
೧೫ 
೧೬ 


ಅನುಕ್ರಮಣಿಕೆ 


ರವಿಯೆ ಬಾರೊ! 

ಪಕ್ಕಗಳಿದ್ದರೆ- 

ಹಾರುವ ಹಕ್ಕಿ 

ಹಸಿದವರಿಗೆ ಇಲ್ಲ! 

ಬಾರೆ! ಹೋಗುವ ಸಾಗುವ 

ರಂಗನೂ ನಶಂಗವೂ (ಸಂಭಾಷಣೆ) 
ರುವಿನ ಮೊರೆ 

ನಿನಯಪವೇ ಜಯೆಸ್ರಾ (ಕಥೆ) 

ಚಲಚ್ಚಿತ್ರ 

ನೀತಿಮಾರ್ಗ 

ಗೋರಕನಾಧನ ಗುರುಭ 

ಬೆಳಕು ಗೂಡು 

ಅಳಿಯ ಕಟ್ಟು (ಕಥೆ) 

ಹಂಸವೂ ಕಾಗೆಯೂ ( 

ಸೆರೆಯಾಳು 

ಮಳೆಗಾಲದ ದುರ್ದಿನ 

ಅವ್ವನ ಅಳಲು ( ಸಂಭಾಷಣೆ) 

ಕೊಳಲ ಗಾನ 

ಗುರುಗಳಿಗೆ 

ಕರ್ತವ್ಯ 

ನರಿಯೂ ಕೋತಿಯೂ (ಸಂಳಾಸಣೆ) 

ಉದ್ಯೋಗ 

ಬಾಡಿ ಬಿದ್ದ ಹೂ 


(tt 
ಛೆ 
a1 


€. 
2) 


ನ Gr 9% 48 lb ಓಟ D 


೧೪ 


ರವಿಯ ಬಾರೊ! 


ರವಿಯೆ! ಬಾರೊ! ಬುವಿಗೆ ಬಾರೊ! 
ಮೂಡಿ ಬಾರೊ! ಓಡಿ ಬಾರೊ! 
ಮೂಡ ಕಾಡ, ಏರಿ ಬಾರೊ! 
ಮೂಡ ಬೆಟ್ಟ, ಹತ್ತಿ ಬಾರೊ! 
ನಾಡಿಗಂದನೀಯ ಬಾರೊ! 


ಬೆಳಕ ತಾರೊ! ಬೆಳಗಿ ಬಾರೊ! 
ಇಳೆಯ ಕಣಕ್ಣಿ! ಬೇಗ ಬಾರೊ! 
ಕತ್ತಲನ್ನು ಕಳೆಯ ಬಾರೊ! 
ಸುತ್ತಮುತ್ತ ಬೆಳಗ ಬಾರೊ! 


ಮುಗುಳು ಕಮಲ, ಬಿರಿಯ ಬಾರೊ! 
ಜಗದ ವವೆಯ, ತೆರೆಯ ಬಾರೊ! 
ಒಲಿದು ಬಾರೊ! ನಲಿದು ಬಾರೊ! 
ಹೊಳೆದು ಬಾರೊ! ಒಲಿದು ಬಾರೂ! 


ನ ಇಗ ಸ್ಯ 


ಪಕ್ಕಗೆಳಿದ್ದರೆ-- 
ಹಕ್ಕಿಯ ತೆರದಲಿ ಪಕ ಗಳಿದ್ದರೆ - 
ಗಕ್ಕನೆ ಗಗನಕೆ ಹಾರುತಲಿರ್ದೆ. 
ಏರಿಗೆ ಹಾರುತ, ಬಾನನು ಸೇರಿ, 
ತೋರುತ ಏೀಟಿಯ ನಾ ಬರುತಿರ್ದೆ. ೧ 
ಹಕ್ಕಿಯ ತೆರದಲಿ ಪಕ್ಕಗಳಿದ್ದರೆ-- 
ಮೂಡಣ ಬೆಟ್ಟಿವ ಗಟ್ಟಿವೆ ಸಾಗಿ, 
ಮೂಡುವ ರವಿಯನು ನಾ ತರುತಿದೆ. 
ಓಡುವ ಗಾಳಿಯ ಪಿಡಿಯುತೆಲಿರ್ದೇ. ೨ 
ಹಕ್ಕಿಯ ತೆರದಲಿ ಪಕ್ಕಗಳಿದ್ದರೆ-- 
ಚೆಲುವಿನ ಚ೦ದ್ರನ, ಮೇಲಿನ ಇಂದ್ರನ, 
ತಳಶಳ ಮಿನುಗುವ ಹೊಳೆ ಹೊಳೆ ಹೊಳೆಯುವ 
ತಾರೆಗಳೆಲ್ಲವೆ ನಾ ತರುತಿರ್ದೆ. ೩ 


ಹಾರುವ ಹಕ್ಕಿ. 
ಸೊಬಗಿನ ಹಕ್ಸಿಯೆ! ಸೊಗಸಿನ ಚುಕ್ಕಿಯ! 
ಹಾರುವೆ ಹಕ್ಕಿಯ! ಬಾರೆ ಹಕ್ಟಿಯೆ! 
ಪುಕ್ಕದ ಹಕ್ಷಿಯೆ' ಬಣ್ಣದ ಹಕ್ಕಿಯ! 
ಆಡಲು ಬಾರ! ಹಾಡಲು ಬಾರಿ! ೧ 
ಸೊಬಗಿನ ಹಕ್ಟಿಯೆ! ಸೊಗಸಿನ ಚುಕ್ತಿಯೆ! 
ಆಡುವರಿಲ್ಲವು, ಹಾಡುವೆರಿಲ್ಲವು. 
ಆಡುವ ಬಾರೈ ಹಾಡುವೆ ಬಾರೈ! 
ಆಡುತ ಹಾಡುತ ನಲಿಯುವ ಬಾರೈ! 2೨ 


ಜಾ ದ್ರ ಜಾಡಿ 


ಸೊಬಗಿನ ಹಕ್ಸಿಯೆ! ಸೊಗಸಿನ ಹಕ್ಕಿಯ! 
ಅಮ್ಮನು ಕೊಟ್ಟಿ ಹ ಚಕ್ಕುಲಿ ಉಂಟು; 
ಅಕ್ಕನು ಕೊಟ್ಟಹ ಸಕ್ಕರೆ ಉಂಟು; 
ಇಬ್ಬರು ಸೇರುತ ಸವಿಯುವ ಬಾರೈ! 
ಸೊಬಗಿನ ಹಕ್ಕಿಯೆ! ಸೊಗಸಿನ ಚುಕ್ಕಿಯ! 
ಮೇಲಕೆ ಹಾರಲು ಕಲಿಸೆಯ ನನಗೆ? 
ಹಾಲನು ಕೊಡುವೆನು, ಈಗಲೆ ನಿನಗೆ, 
ಹಾರುವೆ ಹಕಿ ಯೆ! ಬಾರೆಲಿ is sos 


ಹಸಿದವರಿಗೆ ಇಲ್ಲ! 
ವರುಷ ಒಂದು ಸಂದಿತು; 
ಹೊಸತು ಹಬ್ಬ ಬಂದಿತು; 
ತಿನಲು ಚ ಸಿಕ್ಕಿತು; 
ಕುಣಯೆಲೆಮಗೆ ಆಯಿತು. 


ಕುರುಡಿ ಸುಬ್ಬಿ ಬಂದಳು; 
ಬೇಡಿ ಕಾಡಿ ನಿಂದಳು; 
ಅಮ್ಮ "ಹೋಗು ಎಿ೦ಂದಳ್ಳು; 
"ಇಲ್ಲ ಐಿನು' - ಅಂಡಳು. 


ಕುರುಡಿ ಸುಬ್ಬಿ ನಡೆಯುತೆ; 
ಹೋದಳಾಗ 'ಮರುಗುಕ. 
ನೆರೆಯ ಪುಟ್ಟಿ ಓಡುತ; 
ಮನೆಗೆ ಬಾ ಸಾಜುತ. 


EN 


ಅಮ್ಮ ಕರೆದಳವನನು; 
ಕೊಟ್ಟಳವಗೆ ಶಿನಸನು, 
ಹಸಿದ ಜನಕೆ ಇಲ್ಲವೆ? 
ಅವರಿಗೇನು ಸಲ್ಲನೆ? 
ಹಸಿದ ಜನಕೆ ಉಣಿಸುವ! 
ಅನರ ಹೊಟ್ಟೆ ತಣಿಸುವ! 
ಹಸಿದ ಜನಕೆ ತಿನಿಸುವ! 
ಅನರನೇಕೆ ದಣಿಸುವ? 








ಬಾರೆ! ಹೋಗುವ ಸಾಗುವ! 
ನಮ್ಮ ಊರಿನ ಜಾತ್ರೆ ಈ ದಿನ, 
ಬಾರೆ! ಹೋಗುವೆ ಸಾಗುವ! 
ಅನ್ನು ಬರುವೆಳು, ಅಕ್ಕ ಬರುವಳು, 
ಬಾರೆ! ಹೋಗುವ ಸಾಗುವ! 
ಅಪ್ಪ ಬರುವೆನು, ಅಣ್ಣ ಬರುವೆನು, 
ಬಾರೆ! ಹೋಗುವ ಸಾಗುವ! 
ತನ್ಮು ಬರುವೆನು, ತಂಗಿ ಬರುವೆಳ್ಳು 
ಬಾರೆ! ಹೋಗುವೆ ಸಾಗುವ! 
ಮಾನ ಬರುವನು. ಜಾನ ಬರುವನು, 
ಬಾರೆ! ಹೋಗುವ ಸಾಗುವೆ! 
ದುಡ್ಡು ಕೊಡುವರು, ಲಡ್ಡು ಕೊಡುವರು, 
ಬಾರೆ! ಹೋಗುವ ಸಾಗುವ! 


ನಾಥಾ 


ಹ 
ರಾವರ ಹಾ J ಮ 


ರಂಗೆನೂ ಪತೆಂಗವೂ. 


ರಂಗ --ಬಾರೆಲೆ! ಬಾರೆಲೆ! ಸುಪತಂಗ್ಕ 
ಹಾರುತ ದಣಿಯದೆ ನಿನ್ನಂಗ್ಯ 
ತಾರೆಯ ತೆರದಲಿ ಬಾನಿನಲ್ರಿ 
ತೋರುವಿ ಮಿನುಗುತ ದೂರದಲಿ. 
ಹಿತ್ತಲಿಗೇತಕೆ ಹಾರುವೆಯ? 
ಹತ್ತಿರ ಬಾರದೆ ತೊರೆಯುವೆಯ? 
ಕತ್ತಿನ ಹಾರವ ನಿನಗೀವೆ; 
ಎತ್ತಲು ಆಡುವ ಬಾ ನಾವೆ, 


ಪತಂಗ--ಬಾರೆನು ಬಾರೆನು ನಾ ಬಳಿಗೆ, 

ಸೇರೆನು ನಿನ್ನನು ಅರೆಗಳಿಗೆ. 
ಸಾರುವೆನೆನ್ನಯ ನೆಲೆಮನೆಗೆ, 
ಸೇರೆನು ಬಾಲನೆ ನಾ ನಿನಗೆ, 
ಕತ್ತಿನ ಹಾರವೆ ಕತ್ತರಿಯ್ಕು 
ಕತ್ತನು ಹಿಸುಕುವ ಹತ್ತರಿಯು, 
ಎತ್ತಲು ಆಡುವ ಆಟವದ್ಳು 
ಮತ್ತೆನ ಕೊಲ್ಲುವ ಮಾಟವದು, 


ರಂಗೆ -ನಿಲ್ಲೆಲೆ! ನಿಲ್ಲಿಲೆ! ನೀನೀಗ, 
ಸೊಲ್ಲನು ಪೇಳುವೆ ನಾನೀಗ, 
ಇಲ್ಲಿಗೆ ಮ್ಲೇೈನೆ ಬಾ ನೀನು; 
ನಿಲ್ಲದೆ ಬೆಳೆಸುವ ನೇಹವನು, 
ಕಟ್ಟುವೆ ನಿನ್ನನು ನೂಲಿನಲ್ಲಿ, 
ಹೊಟ್ಟೆಯ ತಣಿಪೆನು ಹಾಲಿನಲಿ, 
ಪಟ್ಟೆಯ ಬಟ್ಟೈಯನುಡಿಸುವೆನುು 
ಗಟ್ಟಿದ ಮೆಟ್ಟಂ ನಡಿಸುವೆನು, 


ಮಾ ಬೆ ಜಾ 


ಪತಂಗೆ--ನಿನ್ನಯ ಸುಖಗಳ ನಾನೊಳ್ಳಿ, 
ನಿನ್ನಯ ಸನಿಹಕೆ ಬರಲೊಲ್ಲೆ. 
ಮನ್ನಿಸಬೇಕ್ಳೈ ಸರ್ವರನು; 
ಬನ್ನವ ಗೊಳಿಪುದು ಸರಿಯೇನು? 
ಹೂವಿಂ ಹೂವಿಗೆ ಹಾರುತಲ್ಲಿ, 
ಸೇವಿಪೆ ಮಧುವನು ಹೀರುತಲಿ, 
ದೇವನ ಸ್ಮರಣೆಯ ಮಾಡುತ್ತ, 
ಕಾವನ ಹಾಡನು ಹಾಡುತ್ತ. 
ಗುರುಗಳ ವಚನನ ಕೇಳುತ್ತ, 
ಸರಿ ಪಾಠವ ನೀ ಕಲಿಯುತ್ತ; 
ಇರುತಿರೆ ಈಶನ ನಾಮವನ್ನು 


ಸ್ಮರಿಸುತ ಪಡೆಯ.ವೆ ಸೌಖ್ಯವನು, 


ರೆಂಗೆ. -ಮುದ್ದು ಪತಂಗವೆ! ನಿನ್ನಿಂದ 
ಬುದ್ದಿಯ ಕಲಿತೆನು ನಾನಂದ. 
ಮುದ್ದಿನ ಗಿಣಿ! ನಿನಗೊಂದನೆಯು, 
ಮುದ್ದಿಪ ಗುರುಗಳಿಗೊಂದನೆಯು, 


ಕರುವಿನ ಮೊರೆ. 


ಹುಟ್ಟ ಬಂದೆನು; ಪೆಟ್ಟು ತಿಂದೆನು, 
ಕಟ್ಟ ಜನರಲಿ ನೊಂದೆನು. 

ಬಟೆ ವರಿಯೆನ್ನು ಕಟ ಇೂರಳನು 
[oC] ) ಆ ’ 
ಕೊಟ್ಟರೆನಗೈ ಸೆರೆಯನ್ನು 


ಸಾರಿ ಮೊಲೆಯನು ಹೀರೆ ಹಾಲನು 
ಹಾರಿ ಕೊಟ್ಟರು ತಡೆಯನು 


my 
ಕೆ 


ದೂರ ಪೊಯ್ದರು, ಸಾರಿ ಬೈದರು; 
ಸೇರಗೊಡರೆನ ತಾಯನ್ನು 


ಹೊಡೆದರೆನ್ನನು ಬಡೆದು ಬೆನ್ನನು, 
ಕಡೆಗೆ ಕಂಬಕೆ ಬಿಗಿದರು. 

ತಡಿಯಲಾರದೆ, ನಡೆಯಲಾರದೆ, 
ಒಡನೆ ಕರೆದೆನು ತಾಯನ್ನು 

ಆಗ ಬಂದಳು, ಸಾಗಿ ತಂದಳು, 
ನಾಗು ತಂಬಿಗೆಯೊಂದನು. 

ಬೇಗೆ ಬಿಟ್ಟಳು, ಹೋಗಕೊಟ್ಟಳ) 
ಹೇಗೆ ಹುಟ್ಟಿಶೊ ಕರುಣೆಯು! 

ಹೆರುಷಗೊಂಡಿನ್ನು ಸರಿದು ಕಂಡೆನು, 
ಕರೆವ ತಾಯಿಯ ಮುಖನನು. 

ಸುರಿಯ ಬಟ್ಬಿಳ್ಳು ಹರುಷಸಟ್ಟಳು, 
ಶ್ರರದೆ ಕೂಟ್ಟಳು ಹಾಲನು, 

ಅಕ್ಕರಿಂದಲ್ರಿ ಚೊಕ್ಕದಿಂದಲ್ಲಿ, 
ನೆಕ್ಕು ತಿರಲೆನ ಬೆನ್ನನು; 

ರಕ್ಕಸಿಯ ತೆರ ನಾಗು ಹೊಕ್ಕಳು 
ಸೊಕ್ಕಿ ಬಿಗಿದಳು ನನ್ನನು, 

ನೋಡಲಾರದೆ, ಬೇಡಲಾರದೆ, 
ಕಾಡಲಾರದೆ ತಾಯಿಯು, 

ಗಾಢ ಗತಿಯಲ್ಲಿ ಮೂಢ ಮತಿಯಲ್ಲಿ 
ಆಡಿಸಿದಳಾ ಕಾಲನು, 

ಶಿರಕೆ ತಾಗಿತ್ತು ಗರುವವೇರಿತ್ಕು 
ಕರದ ಪಾಶ್ರೆಯು ಬಿದ್ದಿತ್ತು 

ಹೊರಡ ಹಿಡಿದಳ್ಳು ಭರದಿ ಬಡಿದಳ್ಳು 
ಕರುಣೆಯಡಗಿತು ತಗ್ಗಿತು 


NR 


ಕುಡಿಯಗೊಡರೈ, ನಡೆಯಗೊಡರೈ, 
ಪಡೆಯ ಬಿಡರೈ ಹಾಲನು, 
ವಿಡಿದು ಕಟ್ಟುತ್ತ ಹೊಡೆದು ಮೆಟ್ಟುತ, 
ಕುಡಿದು ಜನರೇ ಬಿಡುವರು, 
ಯಾವ ನೀತಿಯೊ? ಯಾವ ರೀತಿಯೊ? 
ಯಾವ ನ್ಯಾಯವೊ ದೇವನೆ! 
ಮೇವು ಇಲ್ಲವು ಕಾವರಿಲ್ಲವು, 
ಕಾಯು ನೀನೇ ದೇವನೆ! 


ನಿನಯವೇ ಜಯವು. 
ಉಕ್ಕಿನಾ ಸರಳೊಂದು ಬಲಶಾಲಿಯೆಂದು, 
ಸೊಕ್ಕಿ ಮಾತಾಡುವುದ ಖಂಡಿಸುವೆನೆಂದು; 
ಉಕ್ಕಿನಾ ಮೊನೆಯಾದ ಕೊಡಲಿ ತಾನೊಂದ್ಳು 
ಲೆಕ್ಕಿಸದೆ ಕಡಿಯ ತೊಡಗಿತು ಬಳಿಗೆ ಬಂದು. 


ಕಡಿಕಡಿದು ಕೊಡಲಿ ತಾನತಿ ಬಳಲಿ ನೊಂದ್ಕು 


ಕಡೆಗೆ ಕಿಡಿಕಿಡಿಯಾಗಿ ಕಡಿಯೆ (ಹಾಯೆ'ಂದು. 


ಪುಡಿ ಪುಡಿಯದಾಯಿತೈ ಬಲು ಕೂಗುತಂದ್ಕು 
ನಡುಗಿತೈ ಗಡಗಡನೆ ಗತಿಯೇನು ಎಂದು. 
ಬಂದೊಂದು ಗರಗಸವು ತಾ ನೋಡ್ವೆನೆಂದು, 
ಚಂದದಿಂ ಪಲ್ಮಿರಿದು ಸನಿಹಕ್ಕೆ ಬಂದು; 
ಮುಂದನರಿಯದೆ ಸರಳ ಸಿಗಿಯಲ್ಕೆ ನಿಂದು; 
ಮುಂದುಳಿಯದಂತಾದುವೈ ಪಲ್ಗಳಂದು, 
ಸಾಗ ಬಡಿಯುವೆನೆಂದು ಸುತ್ತಿಗೆಯದೊಂದ್ಕು 
ವೋಗಿರೆಂದೆಲ್ಲರನು ಕಳುಹಿ ತಾ ನಿಂದು, 
ಬಾಗಿ ಪೊಡೆಯಲು ಅದರ ಶಿರ ಹಾರಿತಂದ್ಕು 
ಆಗ ಟೀರಿದುದನೇನೆಂಬೆ ಬಿಟ್ಟೋಡಿ ಬಂದು, 


೧೦ 


ರ್ಜ ಸ್‌ 


ಬಳಿಕೊಂದು ಪುಟ್ಟ ದೀಪವು ಜಯಿಸಲೆಂದು, 
ಬಳಿ ಸಾಗಿ ಶಿರ ಬಾಗಿ ವಿನಯದಲಿ ನಿಂದು; 
ಒಲಿದು ಸವಿ ನುಡಿಯಾಡಿ ನಿಮಿಷದಲಿ ಮುಂದ್ಕು 
ಬಲವಾಗಿ ಉರಿದು ಸರಳನು ಗೆದ್ದಿತಂದು, 


ವಿನಯವೇ ಕೆಲಸವನು ಕೊನಿಗೊಳಿಸ ಬಂಧು, 
ವಿನೆಯನೇ ವಿದ್ಯೆಯ್ಯೆ! ನಿನಯವೇ ಬುದ್ದಿ! 
ವಿನಯದಲಿ ಲೋಕವನು ಜಯಿಸಬಹುಡದೆಂದ, 
ವಿನಯನೆಂಬುದೆ ಚಂದನದ ಕಲಿಯೊ ಕಂದ! 


ಚಲಚ್ಚಿತ್ರ (ಸಿನೆಮಾ). 
ಬೆರಗುಗೊಳಿಪ್ರದ್ಕು ಹರುಷಗೊಳಿಪುದು, 
ಅರಿವು ಬರುವುದು ಸಿನೆಮದಿ, 
ಸರುವ ಕಥೆಯನ್ನು ತೋರಿ ವೃಥೆಯನು, 
ಒರಸಿ ಬಿಡುವುದು ನಿಮಿಷದಿ, 


ಬಲೆಲೆ! ಮಾನವ! ಒಲಿದು ಜ್ಞಾನವ, 
ಕಲಿಪುದಲ್ಲವೆ ಸರ್ವವ;ಃ 
ಬೆಲೆಯ ಕೊಟ್ಟರು ಸಮಯ ಕಟ್ಟು 
ಚೆಲುವ ನೋಡಲು ಹೋಗುವ. 
ಕಳ್ಳ ಕಾಣುವ, ಸುಳ್ಳ ಹೇಳುವ, 
ಕನ್ನ ಹಾಕುವ ದಾರಿಯಾ 
ಹಳ್ಳಿ ಜನರಿಗೆ ನೋಡಲಿಲ್ಲವು, 
ಎಲ್ಲ ಸುಖಗಳು ಪೇಟೆಯಾ. 
ಅರಸ ಬರುವನು, ಅರಸಿ ಬರುವಳು, 
ಹರುಸಗೊಳಿಪರು ಜನರನು, 
ಸುರಸನರ್ತನ, ಸುರಸವರ್ತನ-- 


p) 
ವಿರಿಸಿ ಅಬಿನಯ ಸಾರ್ವರು, 


ಮ [1 ಜೂ 


ಏನು ಚೋದ್ಯವು! ಏನು ಮಾನ್ಯವು! 
ಏನು ಸಾಹಸ ನೋಡಲು. 
ಏನು ಪ್ರೀತಿಯು ಎನು ಭ್ರಾಂತಿಯು, 
ಏನು ಭಕ್ತಿಯು ನುಡಿಯಲು 
ಸತಿಯ ಮರ್ಮವ, ಸತಿಯ ಕರ್ಮವ 
ಸುತನ ಧರ್ಮವ ಸಾರುತ್ಯ 
ಕಥೆಯು ಸಾಗ್ವದು, ಮತಿಯು ಅರಳ್ವದ್ಭು 
ಅತುಳ ವೈಭವ ನೋಡುತ. 
ದುಷ್ಟ ಜನರಿಗು, ಶಿಷ್ಟ ಜನರಿಗ, 
ಸ್ತನಿ ಸುತ್ತಲ ಬುದ್ದಿ ಯ್ಮಾ 
ನಷ್ಟವಿಲ್ಲದೆ, ಕಷ್ಟ್ರವಿಲ್ಲದೆ, 
ಸ್ಪಷ್ಟವೆಲ್ಲವ ತೋರ್ಪುದು. 
ಕಟ್ಟು ಕಥೆಗಳ, ಹುಟ್ಟಸುತ್ತಲೈ 
ಅಟ್ಟ ಹಾಸದಿ ಮೆರೆವುದು. 
ಇಟ್ಟು ಮನನನ್ನು, ಕೊಟ್ಟು ಧನವನ್ನು, 
ಕಟ್ಟಿದೊಂದನು ನುಡಿಯದು. 


ಇ 


ನೀತಿಮಾರ್ಗ. 
ಮಗುವೆ! ಕೆಲಸ ಮಾಡು ಜಗದಿ ನಾಳೆಗೆ ಎಂದು, 
ಬಗೆಯದಿರು ಅತಿಸುಲಭನಹುದು ನಿನಗೆ, 
ಹಗೆಯ ತಾಳಲು ಬೇಡ, ಹೆಗಲಿಗೆ ಹೆಗಲನಿತ್ತು, 
ಸೊಗದಿಂದ ಐಕ್ಕದಿರು ಸರ್ವರಳಿ ಸುಖದಿ, 
ಸ್ಮರಿಸು ದೇವರ ದಿನವು, ಇರಿಸು ಗುರುವೊಳು ಭಕ್ತಿ, 
"ನಿರತ ಧರ್ಮವ ಮಾಡು ಕೆಡಬೇಡ ನೀ, 
ಸರಳ ಹ್ಹ.ದಯನೆ ಲೇಸು, ಪರರ ಸೇವೆಗೆ ಹೇಸ್ಕು 
ಕರುಣೆಯನು ದೀನರಲ್ಲಿಡೆ ಮರೆವುದೆ? 


ಹ, ee 


ರೀತಿಯನು ತಿಳಿ ಜನರ, ನೀತಿಯನು ಕಲಿ ಜಗದ, 
ಜಾತಿಭೇದವನೆಣಿಸಬೇಡ, ಮಗುವೆ! 

ಮಾತು ನೀ ಸವಿಯಾಡು, ಮಾತಿಗೊಲಿಯಲು ಬೇಡ, 
ಘಾತಿಸುವ ಮನ ಬೇಡ, ಘನತೆಯಲ್ಲ. 

ಸತ್ಯ ವಚನವನಾಡು, ಮಿಥ್ಯ ನುಡಿಗಳ ಕಳೆಯು, 
ಸುತ್ತುತಿಹ ಚಿತ್ತವನು ಸ್ಥಿರವಾಗಿಸು, 

ಉತ್ತಮ ನಡತೆಯಲಳಿರ್ಕು ಹೊತ್ತ ಕೆಲಸವ ಮುಗಿಸ್ಕು 
ಮತ್ತದನು ಅರ್ಧದಲಿ ಬಿಡೆ ಸಲ್ಲದು, 


ಆಳೆನಿಸಿ ದುಡಿದುಣ್ಣು ಆಳುವರಸನ ತೆರದಿ, 
ತಾಳು ಶಾಂತಿಯ ಮನದಿ, ಬಾಳು ಸುಖದ, 

ನಾಲಗೆಯ *ೆಡಿಸದಿರು, ಸಾಲವನು ಮಾಡದಿರು, 
ಬಾಲ ನೀ ನುಡಿಗೇಳು ಲೀಲೆಯಿಂದ, 


ಕಲಿಯೊ ವಿದ್ಯೆಯ ಸಿರಿಯ ಕುಲವ ಬೆಳಗಿಪ ರವಿಯ್ಕ 
ಬೆಳೆಸು ನಿನ್ನಲಿ ಧರ್ಮನಿಧಿಯನ್ನೆಲೆ! 

ಸಿಲುಕದಿರು ಕಡುಕರಲ್ಲಿ, ಬಳಸಿ ಬಹ ಆಪತ್ತು, 
ಗಳಿಗೆ ನೀನಳುಕದಿರು ಮರುಗಬೇಡೈ. 

ಹುಟ್ಟದೀ ಮಾತೆಯಲ್ಲಿಟ್ಟು ಪ್ರೇಮವನುದಿನ, 
ಕೊಟ್ಟು ತನು ಮನ ಧನವ ಸೇವೆಮಾಡು, 

ಕಟ್ಟಳೆಯ ನಿಖಾರದಿರ್ಳು ಸ್ವಷ್ಟಿಗೊಡೆಯನನೊಲಿಸ್ಕು 
ಕಸ್ಟ ನೆನ್ನವನೆಣಿಸದಿರು ನೀತಿಯಿಂ, 


ಗೋರಕನಾಥನ ಗುರುಭಕ್ತಿ. 
ನಡೆದು ಬಳಲುತ್ಕ ಪಸಿವು ತಾಳುತ್ಯ 

ಅಡವಿ ಮಧ್ಯದಿ ತಂಗುತ; 
"ನಡೆಯಲಾಗದ ನುಡಿಯಲಾಗದ್ದು 

ತಡೆಯಲಾರೆನು ಷಸಿವನು;' 


"ಸಾಗು ಈಗಲೆ! ಶಿಷ್ಯ ಪೋಗೆಲೆ! 
ಪೋಗಿ ತಾರೆಲೆ ಭಿಕ್ಸೆಯಾ' 

ಹೀಗೆ ನುಡಿಯಲು ಗುರುಮಚ್ಛೇಂದ್ರನು 
ಬಾಗಿ ಮಣಿಯುತ ಗೋರಕ 


ಹಿಡಿದು ಬಂದನು, ಪಾತ್ರೆಯೊಂದನ್ನು 
ಬಿಡದೆ ಸೇರಿದ ಪುರವನು. 

"ಕೊಡಿರಿ ಭಿಕ್ಷೆಯ, ಪಡಿರಿ ಅಕ್ಷಯ 
ಪೊಡವಿಯಲಿ ಸತ್ಕೀರ್ತಿಯಾಾ,' 


ಎಂದು ಮುಂದಿನ ಸದನದೆದುರಲ್ಲಿ, 
ನಿಂದು ಬೇಡಲು ಒಡತಿಯು, 

ಬಂದು ಬಿಟ್ಟಳು ತಂದು ಕೊಟ್ಟಳು 
ಅಂದೆ ಮಾಡಿದ ಹೋಳಿಗೆ. 


ನಂದಗೊಂಡನ್ಕು ಬಂದು ಕಂಡನು, 
ವಂದಿಸುತ್ತಲೆ ಗುರುವನು, 

ಮುಂದಕಿಟ್ಟನು ತಂದ ಭಿಕ್ಸೆಯ, 
ತಿಂದು ತೇಗಿದನಾ ಗುರು 


ಮುಂದೆ ಹೇಳಿದ- (ಕಂದ ನಾಳಿದ-- 
ನಿಂದಿನಂತೆಯೆ ಬೇಡುತ, 

ತಂದು ನೀ ಕೊಡು ರುಟಿಗೆ ಸೋತೆನು” 
ಎಂದಡೆ ಎಪ್ಪಿದ ಶಿಷ್ಯನು, 


ದಿನವು ಅಂದಿನ ಕಳೆದು ಮುಂದಿನ 
ದಿನವು ಬರಲಾ ಗೋರಕ-.- 

ಮನೆಗೆ ಬಂದನು "ಕೊಡಿರಿ' ಎಂದನ್ನು 
ಮನೆಯ: ಮಾನಿನಿ ಧಾನ್ಯವ, 


ಜಾ |) — 


ತರಲು ನುಡಿದನು -. "ಅಮ್ಮ ಬೇಡಿದು, 
ಕರುಣದಲಿ ಕೊಡಿ ಹೊಳಳಿಗೆ', 

"ಫರಮ ಶ್ರೀಸ್ಕರೆ! ಮುಗಿದು ಹೋಯಿತ್ತು 
ಇರದು ಹೋಳಿಗೆ' ಎಂದಳು. 


ಕೇಳಲಾರನ್ನು ಎಳಲಾರನ್ನು 
ತಾಳಿ ಕೋಪವ ಹೆಂಗುಸು, 
(ಕೀಳು ಬೇಗನೆ ಕೊಡುವೆ ಹೋಳಿಗೆ' 
ಹೇಳಿದಾಗಲೆ ಕಣ್ಣನು, 


ಕಿತ್ತು ಬಿಟ್ಟನು ಅದನು ಕೊಟ್ಟನು, 
ಒತ್ತಿ ಸುರಿಯಿತು ರಕ್ತವು. 

ಮತ್ತೆ ಹೆಂಗುಸು ಭಯದಿ ಹೋಳಿಗೆ 
ಇತ್ತಳಾಗಲೆ ಒದಗಿಸಿ, 


ಕೊಡಲು ಗುರುವಿಗೆ ತಂದ ಭಿಕ್ಷೆಯ, 
ಒಡನೆ ಭಕ್ಷಿಸಿ ನೋಡಿದ, 

ಬಿಡದೆ ಸುರಿಯುವ ರಕ್ತ ಕಣ್ಣಿನ, 
ನಡೆದುದೆಲ್ಲವ ಕೇಳಿದೆ. 


"ಎಲೆಲೆ ಶಿಸ್ಯನೆ! ನಿನಗೆ ಎನ್ನಲಿ, 
ನೆಲಸಿ ಇದ್ದರೆ ಪ್ರೀತಿಯು; 

ತಳುವದೀಗಲೆ ಉಳಿದ ಕಣ್ಣನು 
ಸುಲಿದುಕೊಡು ನೀಲ ಎಂದನ್ನು 


ಅಳುಕಲಿಲ್ಲವು ತುಳುಕಲಿಲ್ಲವು, 
ತಳೆದು ಧೈರ್ಯವ ಶಿಷ್ಯನು, 

ಉಳಿದ ಕಣ್ಣನು, ಕಳಟಿ ಕೊಟ್ಟನು, 
ಬಳಿಯಲಿಟ್ಟನು ಶ್ರೇಷ್ಠನು, 


೧೦ 


೧೩ 


ಸ. 1 133 


ನಿನು ಪ್ರೀತಿಯು! ಎನು ಭಕ್ತಿಯು! 
ಎನನೆಂಜಿನು ಧೈರ್ಯವ! 
ದಾನಶಿಲರೆ! ದೀನ ಬಾಲರೆ! 
ಸಾನುರಾಗಎ ಕೇಳಿರಿ! 
ಗುರುವು ಶಿ್ಕನ್ನ ಪರಮ ಭಕ್ತಿಗೆ, 
ತ್ವರದೆ ಮೆಚ್ಚಿದ ಅಪ್ಪಿದ 
ಕರವನಾಡಿಸಿ, ಎರಡು ಕಂಗಳ 
ಸರಿಯಗೊಳಿಸಿದ ಕ್ಸಿಪ್ರದಿ 


ಮಾ /:-ುಾ0 ಇಳಾ ಂ ಇಲ ಭಾರ 7ಎ. 





ಬೆಳಕು ಗೂಡು. 
ಗಗನವನು ಚುಂಬಿಸುವ ಗೋಪುರದ ತುದಿಯಲ್ಲಿ, 
"ಜಗಜಗ'ನೆ ಬೆಳಕೊಂದು ಶೋಭಿಸುವುದು. 
ದಿಗಿಲುಗೊಳಿಪುದು ಮಿಂಚುವಾ ಮಿಂಚಿನಂಶಲ್ಲಿ 
ಜಗವನೆಲ್ಲವನೊಮ್ಮೆ ಬೆಳಗುತ್ತಲಿಹುದು, 


ಏರುತೇರುಶ ಶಿಖರ ಕಿರಿದು ಕಿರಿದಾಗುವುದು; 
ಐರುವರೆ ತುದಿಗಾಗಿ ಇರುವುದ ಎಣಿ, 

ಸಾರೆ ದಿನಪನು ಸಂಜೆಯಲಿ ಬೆಳಕ ಹೂಡುವರು, 
ಸಾರ್ವುದಾಗಲೆ ಬೆಳಕು ಭೂತಗನ್ನಡಿಯಿಂ. 


ಸಿಡಿಲು ಬಡಿಯದ ತೆರದಿ, ಸರಿಗೆಯನು ತುದಿಯಿಂದ 
ಪೊಡನಿಗಿಳಿಸಿರುವರೈೆ, ನೋಡಲಾನಂದ, 
ನಡುನಡುನೆ ಇಹ ಟೊಳ್ಳಿನಾ ಅಂತಸ್ತುಗಳಲ್ಲಿ 
ಇಡುವರೈ ಸಂಗ್ರಹಿಸಿ ಬೇಕೆನಿಸ ವಸ್ತು, 
ದಾರಿಗಾಣದೆ ಕಂಗೆಡುವರಿಗೆ ಸುಪಥನನು 
ತೋರಿಪ್ರದೆ ಘನತರದ ಸುಕ್ತ ತನಹುದ್ದು 
ಧಾರುಣಿಯಲಿ: ದೀಪಗ್ಗ ಹವು ಪಥವನ್ನು ತಾ 
ಭಾರಿಬಾರಿಗು ತೋರಿಪುದು ಬೆಳಕನಿತ್ತು. 


೧೪ 


೧೫ 


ಶನ್ನಯಾ ಸ್ವಾರ್ಥನನು ತ್ಯಜಿಸಿ ದೀಪಸಾಲಯನು, 
ಅನ್ಯರಿಗೆ ಉಸಕಾರವೆಸೆಗುವುದು ಘನವು, 
ಬನ್ನೆಗಳು ಒದಗಿ ಬರೆ ಎದೆಗೆಡದೆ ನಿಂತಿರುತ್ಯ 
ಉನ್ನತದ ಸತ್ಸುರುಷನೋಲು ದ್ದಢೆನಿಹುದು., 
ಬಿರುಗಾಳಿ ಮಳೆ ಬಿಸಿಲುಗಳಿಗೆ ನೈಯನ್ನೊಡ್ಡಿ, 
ಇರುಳು ದಿವದಲಿ ಗಂಟೆಗಳನು ತಾ ಹೊತ್ತು. 
ಪರಹಿತದ ಏಕಾತ್ಮ ಚಿಂತನೆಗೆ ಮನನೊಡ್ತಿ 
ಮೆರೆವ್ರತಿಳೆಯಲ್ಲಿರುವುದೀ ದೀಪ ಗ ಹವು, 

ಎತ್ತಿ ಜನುಮವನು ಈ ಭನದೊಳಗೆ ಮಾಡುವುದು 
ಉತ್ತಮದ ಪರಹಿತದ ಕಾರ್ಯಗಳ ಮನುಜ! 
ಹತ್ತಿಬಹ ಎಡರುಗಳಿಗಂಜದೇ ಸ್ವಾರ್ಥವನ್ನು 
ಕಿತ್ತು ಬಿಡುವುದೆ ನಮಗೆ ಪುಣ್ಯಕ್ಕ ಹಾದಿ. 


ಅಳಿಯೆಕಟ್ಟು, 


ತುಳುವ ರಾಜ್ಯದ ಬಾರಕೂರಿನೆ ಹಳೆಯ ವೈಭನ ಕಾಲದಿ, 
ಹೊಳೆಯುತಿದ್ದನು ದೇವಪಾಂಡೃನು ಕಳೆದು ಕಾಲನ ತೋಸದಿ 
ದೇನಪಾಂಡ್ಯನು ಬಾರಕೂರಿನ ಸಾವುಕಾರನ್ಕು ಧನಿಕನು; 
ಕಾವ ರಾಜನ ತೆರದಿ ಮೆರೆದನ್ನು ಸಾಪುಕಾರನು ಜೈನನು, 
ಹಡಗು ಒಂದನು ಮಾಡಲೋಸುಗ ಬಡಗಿಯವರನು ಕರೆಸಿದ, 
ಅಡನಿಗವರನು ಒಡನೆ ಕಳುಹಿದ್ದ ಕಡಿಯೆ ಮರಗಳ ಯೋಗ್ಯದೆ 
ಒಂದು ಮರದಲಿ ಭೂತವೊಂದದು ಚಂದದಿಂದಲಿ ನೆಲೆಯನ್ನು 
ಮಂದಿ ಕಾಣದ ತೆರದಿ ಮಾಡುತ, ಒಂದೆ ಇದ್ದುದು ತೋಷದಿ, 


ಅದರ ಇರವನು ಅವರು ಅರಿಯದೆ, ಬಿಡದೆ ಕಡಿದರು ಮರವನು, 


ಒದಗಿಸಿತ್ತರು ಒಡನೆ ಹಡಗನ ಕಡಿದ ವ್ಹಕ್ಷದಿ ಕ್ಲಿಪ್ರದಿ. 


ಈ 


er TO ಸಖ 


ಮುದದಿ ಬಂದನು ದೇವಪಾಂಡ್ಯನು ಅದನು ಇಳಿಸಲು ನೀರಿಗೆ, 
ಕದಲಲಾರದು ಹಡಗು ಅಲ್ಲಿಂ, ಹದನ ತಿಳಿಯದು ಪಾಂಡ್ಯಗೆ. 


ಒಡನೆ ಕೇಳಿತು ಕೂಗು ಒಂದೈ ಪೊಡವಿ ಬಿರಿಯುವ ತೆರದಲಿ, 
ನಡುಗಿ ಮಂದಿಯು ಕಡೆಗೆ ನಿಂದರು, ನುಡಿಯ ಕೇಳುವ ನೆವದಲ್ಲಿ, 
ಸ್ವರವು ಎಂದಿತು "ನರನ ಒಪ್ಪಿಸು ತರಿಸಿ ಅರ್ಪಿಸು ಮೆಚ್ಛಿಸು, 
ಸರಿಯಲಾರದು ನಾವೆ ನೀರಿಗೆ, ಬರಿಯ ಯತ್ನವು ಸಾಗದ್ದು'' 
ಭೂತರಾಜನು ನುಡಿಯಲೀತೆರ ವೃಥೆಯನಾಂತರು ಕೆಲವರು 
ವೀಥಿ ಹಿಡಿದರು ಭೀತಿ ಪಡೆದರು ಮಾತನಾಡದೆ ಸಾರ್ದರು, 

ಜೀವ ಹಾರಿತು, ಸೋನ್ರ ತಿಳಿಯಿತು ದೇವಸಾಂಡ್ಯಗೆ ಒಡನೆಯೆ, 
ಸಾವಧಾನದಿ ಸಾರಿ ಹೇಳಿದ ನಿವರನೆಲ್ಲವ ಪತ್ನಿಗೆ! 

ಪತಿಯ ಮಾತನು ಕೇಳಿದಾಗಲೆ ಸತಿಯು ರೇಗುಶ ನುಡಿದಳು... 
ಸತತ ವೀಯೆನು ಸುತನನೆ'ನುತಾ ಪಿತನ ಮನೆಯನು ಸಾರ್ದಳ್ಲು 
ಎಳಲಾರನು ಡೇನಸೂಂಡ್ಯನ್ನು ತಾಳಲಾರನು ದುಃಖವೈ 

"ನಾಳ ಕೊಯ್ದಳೆ ಪತ್ನಿ' ಎನುತವ ಗೋಳ ಹಾಳುತಲೆಂದನು 
("ಕರವ ಹೆರುಸದಿ ಪಿಡಿದ ಮಡದಿಗೆ ಕರುಣೆಯೆಲ್ಲವು ಅಡಗಿತೆ! 
ತರಳೆಯರ ನಾ ನಂಬಲೆಂತೈ ಧರೆಯೊಳೀ ಗತಿಯಾಯಿತೆ? 

ಕಸ್ಟ ಕಾಲದಿ ಬಿಟ್ಟುಪೋದಳು ದುಷ್ಟ ಹೆಂಗುಸು ರಕ್ಕಸಿ, 
ಇಷ್ಟರೇತಕೆ? ಬಳಗವೇತಕೆ? ಕನ್ನ ಕಾಲದಿ ಒದಗದ? 

ಹಡಗು ಇಳಿಸುವ ರೀತಿ ತೋಚದು ದೇವನೊಬ್ಬನೆ ಬಲ್ಲನು!” 
ನುಡಿದು ಈ ತೆರ ಶೋಕಗೊಳುತಿಹನೆಡೆಗೆ ಬಂದಳು ಸೋದರಿ, 


ಬಂದು ಕಂಡಳು, ನೊಂದುಕೊಂಡಳು; ಕಂದ ಜಯೆನನು ಕೊಟ್ಟಳು, 
ಮುಂದೆ ಪ್ರಾಣವು ಬಂದು ತ್ರಾಣವು ನಂದಗೊಂಡನು ಪಾಂಡ್ಯನು, 


ಮರುಕ ಬಿಟ್ಟನು ಹರುಸಸಟ್ಟನು; ಕರೆಸಿಕೊಂಡನು ಆಳ್ಗಳ 
ತರಳ ಜಯನನು ಬಲಿಯ ಕೊಡುನರೆ ಭರದಿ ನಡೆದರು ಸರ್ವರು, 


೧೦ 


೧೧ 


೧.೨ 


೧೩ 


೧೪ 


೧೫ 


೧೬ 


೧೭ 


ಬಲ್ಲವರೆ! ನೀವ್‌ ಕೋಬೇಡಿರಿ; ಒಲ್ಲೆನೀತನ ಪ್ರಾಣವ, 
ಕಲ್ಲು ತಾನದು ಮರುಗದೇ ನಿಮಗಿಲ್ಲನೇಶಕೆ ಕರುಣೆಯು? 


ಎಂದು ಹೇಳುತ ಭೂತರಾಜನು ಮುಂದೆ ಕಣ್ಮರೆಯಾದನು. 
ಮಂದಿಯಾಗಲೆ ದೂಡೆ ನಾವೆಯು ಮುಂದೆ ಸರಿಯಿತು ನೀರಿಗೆ. 


ಕೆಲವು ಕಾಲದ ಮೇಲೆ ಹಡಗವು ಹಲವು ದೇಶೆನ ಬಳಸುತ್ಕ 


ನೆಲೆಗೆ ಬಂದಿತು; ಕೊನೆಗೆ ನಿಂದಿತು; ಬೆಲೆಯ ಒಡವೆಯ ತಾಳುತ, 


ಎಲ್ಲ ಒಡನೆಯ ಕೊಟ್ಟು ಜಯನಿಗೆ ಸೊಲ್ಲನೊಂದನು ಪಾಂಡ್ಯನು- 
ಮೆಲ್ಲನುಸುರಿದನೆಲ್ಲ ಒಡನೆಯು ಸಲ್ಲಿತೀಗಲೆ ನಿನೆಗೆಯೆ. 

ಕಟ್ಟು ಹುಟ್ಟತು ಹೊಸತು ಈ ಪರ್ತಿ ಪಟ್ಟವಾಯಿತು ಜಯನಿಗೆ, 
ಪುಟ್ಟನನು ಭೂತಾಳನೆನ್ನುತ ಅಬ್ಬಿ ಹಾಸದಿ ಕರೆದರು, 

ಅಳಿದ ಬಳಿಕಾ ಮಾವನಾಸ್ತಿಯು ಅಳಿಯಗಷಪ್ಪುದು ಎನುತಲಿ, 
ತುಳುವ ಜನರೊಳು ಸಾರತೊಡಗಿದನಳಿಯಕಟ್ಟಿನು ನಾಡಲಿ, 


ಲ 


ಹಂಸೆವೂ ಕಾಗೆಯೂ. 


ಕಾಗೆ ಎಲೆ ಗೆಳೆಯ! ಮಾನನರಿಗುಪಕಾರವನ್ನು 
ಸುಳಿಸುಳಿದು ನಾ ಗೈವೆನನುಗಾಲವಿನ್ನು 
ಕೊಳಕು ದುರ್ವಾಸನೆಯ ನಿರ್ಮೂಲ ಗೈದು, 
ತಳೆವೆ ನಾನಂದವನು; ನಿಂದಿಸರು ಬೈದು, 
ಪರಿಪರಿಯ ಸೇವೆಯನು ಗೈದರೆಯು ನನ್ನ 
ತರತರದಿ ಬಡೆಬಡೆದು ಕೊಡುವರೈ ಬನ್ನ! 
ದುರುಳರಹ ಜನರೆಲ್ಲ "ಅಶುಭ' ನಾನೆಂದು 
ಸರಸರನೆ ಎಸೆಯುವರು ಕಲ್ಲ ಹಾರೆಂದು! 


ಹಂಸ ಹೀನ ನೀ ದೂರದಿರು ಜನರನ್ನು ಜೋಕೆ! 
ಎನೆಲವೊ ಉಪಕಾರ ನಿನ್ನಿಂದ ಜನಕೆ? 


೧೮ 


೧೯ 


೨೦ 


೨೧ 


೨.೨ 


ವಿ೩ 


ಮೂ [ಕ್ರ ತಾ 


ಮಾನವಂಗುಪಕಾರಕಿಂತಧಿಕ ಗೋಳು 
ಮಾನಿಪರೆ ಇರಲಾಗಿ ನನ್ನಂತೆ ಪೇಳು? 
ನಿನ್ನ ಪಡೆಗ್ಲಿವೈ ಜಗದಾದಿ ಅಂತ್ಯ; 
ನಿನಗಿಲ್ಲ ಮೈಬಣ್ಣ ಜನರೊಪ್ಪುವಂಥ; 
ಬಣ್ಣವೆಂತೂ ಕಪ್ಪು; ಸ್ವರನಿಲ್ಲ ಇಂಪು; 
ಬನ್ನಗೊಳಿಪರು ಜನರು ಬಡೆದು ನಿನಗಿಂತು, 
ಕಾಗೆ. ಒದರದಿರು; ಮನುಜರಿಗೆ ನಿನ್ನಲ್ಲಿ ಪ್ರೀತಿ! 
ಮುದದಿಂದ ಬಣ್ಣಿಪರು ಕನಿಗಳೀ ರೀತಿ 
ಮೊದಲು ನಿನ್ನಾ ಗಮನವೇ ಚಂದನಂತೆ! 
ಉದಕ ಹಾಲಲಿ ನಿನ್ನಯಾದರ್ಶವಂತೆ! 


ಜಗದೊಳೀಪರಿ ನಿನ್ನ ಮಾನಿಸುತ್ತಿರುವ 
ಬಗೆಯನೆನಗೊರೆಯುವೆಯ ಸಹಿತ ಕಾರಣವ, 
ಸೊಗಸಿನಲಿ ನೀನೇನು ಪೇಳೆನಗೆ ನವಿಲೆ? 
ಬಗುಳದಿರು ನಿನ್ನದೇಂ ಬಂಗಾರದೊಡಳೆ? 


ಹಂಸೆ-- ಮನುಜರಿಗೆ ಅಪರೂಸವಾಗಿಹೆನು ರಾಯ! 
ಮನಸಿಗಪರೂಪನೇ "ಅಪರಂಜಿ? ಗೆಳೆಯ! 
ದಿನೆ ನಿತ್ಯ ನಿನ್ನನ್ನು ಕಂಡು ಸಾಕಾಗಿ, 
ಮುನಿದೆದ್ದು ಹೊಡೆಯುವರು ಹೋಗಬೇಕಾಗಿ. 


ಮುನಿಯಂತೆ ನಾನು ಜೆಲು ಮೌನದಿಂದಿಹೆನು 
ಗುಣಿ ಜನರ ಗೋಜಿಗಿಲ್ಲದೆ ಶಾಂತವಿಹೆನು; 
ಮನ ಮೆಚ್ಚೆ ಸರಸಿಯಲಿ ವಾಸಿಯಾಗಿಹೆನು, 
ಇಸಿತಿರುವ ಎನ್ನ ನಿಭನಕ್ಕೆ ಎಣೆಯೇನು? 


ಚಿತ್ತಕಾಕರ್ನವಹ ದೇಹದಿಂದಿರುವೆ. 

ಮತ್ತೆ ಆದರ್ಶನಡೆಯಿಂದ ಕೂಡಿರುವೆ, 

ಚಿತ್ತ ಮೆಚ್ಚುವ ಶುದ್ಧಹಾರವನೆ ಮೆಲುನೆ. 
ಮತ್ತೆ ಪ್ರಥ್ವಿಯ ಸೊಬಗ ಮಣಿಯಂತೆ ಮೆರೆವೆ. 


ಕಾಗೆ 


ಮು ಡಡ ಜಾ 


ನೀರಸನು ನೀನಾದೆ ಸಾಮಾನ್ಯ ಪಕ್ಸಿ 
ಸಾರಸನು ನಾನು ಬಲು ಅಪರೂಪ ಪಕ್ಷಿ; 
ಊರೆಲ್ಲ ಹಳಿಯುವರು, ನಿನಗೋರೆ ದ್ವಷ್ಟಿ, 
ಸಾರಿ ಹೊಗಳುವರೆನ್ನ ಸೌಂದರ್ಯ ಸಸಿ. 
KI ಲ್‌ Ww 
ಸಾಕು! ಸಾಕೆಲೆ!! ಜಂಭೆ ಒತ್ತಟ್ಟಗಿರಲ್ಲಿ, 
ಯಾಕೆ ಹಿಗ್ಗುನೆ ಸೊಬಗಿಗೀ ಲೋಕದಲ್ಲಿ? 
ಶೋಕನಿದೆ ಮರಣನಿದೆ ನಿನಗೆ ತಿಳಿದಿರಲಿ, 
ಯಾಕೆಲ್ಲ ವಾಗ್ವಾದ ನಮಗಕಾಲದಲ್ಲಿ 


ಉಪಕಾರ ಮಾಡಿದರೆ ಲೋಕದೊಳು ಈಗ 
ಅಪಕಾರ ಮಾಡುವರು ಕ್ತ ತಫ್ನುರೈ ಬೇಗ. 
ತುಪ್ಪಕ್ಕೆ ಅಧಿಕ ಜಿಲೆ ಇದ್ದರೇನಾಯ್ತು? 

ಉಪ್ಪಿಲದೂಟನೇ? ಪೋಷೆ, ಸಾಕಾಯ್ತು! 


ಗಾ 


ಸೆರೆಯಾಳು. 

ಮಾನ ಹೋಯಿತ್ತು ಹಾನಿಯಾಯಿತು, 
ಹೀನ ಬಾಲ್ಪೆಯು ಒದಗಿತು, 

ಸ್ಥಾನ ಹೋಯಿತು, ಊನವಾಯಿತ್ಕು 
ಶ್ಯಾನಜನುಮನು ಬಂದಿತು. 

ಕರುಣೆ ತೋರರು, ಮೊರೆಯ ಕೇಳರು, 
ಅರಸನಾಳ್ಗಳು ಕೂ,ರರು! 

ಕರೆಸಿ ಎನ್ನನು, ಇರಿಸಿ ಬಂಧನ, 
ತೊರೆದು ಪೋದರು ಜಾಣರು, 

ತಡೆಯಲಾರದೆ ಮಡದಿ ಮಕ್ಕಳು 
ಬಿಡದೆ ಗೈಯುವ ಗೋಳನು, 

ಕಡವ ಮಾಡಿದೆ; ಕಡಿಗೆ ಸಾಲವು 
ಒಡನೆ ಏಂತು; ಹೆಚ್ಚಿತು, 


೧೦ 


೧೧ 


೧೨ 


ಗ್ರ ಜು 


ಹುಟ್ಟ ಕಡವನದು ಸ ಸಿಯೊಳು ಬಲು 
ಲ್‌ 
ಕೆಟ್ಟ ಬಡವನು ಕೆಟ್ಟನು, 
ದುಷ್ಟನಾದೆನು ಭ್ರಷ್ಟನಾದೆನು; 
ಕಸ್ಟಪಡುನೆನು ಲೋಕದಿ. 


ಮೂಲವಿಲ್ಲವು ಸಾಲ ಸಲಿಸಲು; 
ಕಾಲು ಕಡಿದಂತಾಯಿತು. 

ಪಾಲುಮಾರಿಕೆ ಮಾಡಲಿಲ್ಲವು, 
ಸಾಲನೆನ್ನನು ಕೆಡಿಸಿತು. 


ಬಲ್ಲಿ ಮಿತ್ರರು? ಎಲ್ಲಿ ಪುತ್ರರು? 
ಎಲ್ಲರಿದ್ದರು ಹಿಂದಕೆ! 

ಸೊಲ್ಲನಾಡರು, ಎಲ್ಲರೋಡ್ದರು! 
ಇಲ್ಲವಾದರೆ ದೂರಕೆ! 


ಅಣ್ಣ ಬಾರನು! ತಮ್ಮ ಶೋರನು! 
ಕಣ್ಣನೀರನು ಮಿಡಿವೆನು, 

ಬನ್ನಬಡುವೆನು, ಸುಣ್ಣವಾದೆನು; 
ಪುಣ್ಯವಿಲ್ಲದೆ ಬೆಳೆದೆನು. 


ತಾನೆ ಶತ್ರುವು ತಾನೆ ಮಿತ್ರನು 
ಏನಿದೇಸೈ ಚಿತ್ರವು! 

ಹೀನ ಕರ್ಮದಿ ನಾನು ಸೊರಗುವೆ. 
ಏನು ದೈವದ ಮಾಯೆಯು! 


ಊರ ಸಾರುತ ಮನೆಯ ಸೇರುತ್ಕ 
ತೋರಲೆಂತೀ ಮುಖವನ್ನು 

ಸಾರುಗೊಳಿಸೆಲೆ! ಸಿರಿಯ ರಮಣನೆ! 
ಸಾರಿ ಬೇಡುನೆ, ಬಾಗುವೆ. 


ಬ ಸಟೆ. ವಾ 
ಮಳೆಗಾಲದ ದುರ್ದಿನ, 


ಮೂಡದೆಯೆ ದಿನಕರನು ಉಂಟಾದ ದಿನವು, 
ಮೋಡರಾಜನು ವಿಜಯಗೊಂಡ ಕರಿದಿನವು; 
ನಾಡಿದು ನಿರುತ್ಸಾಹ ತಳೆದಿದ್ದ ದಿನವು, 
ಕೂಡಿ ಮಳೆ ಸುಳಿಗಾಳಿ ಸುಳಿದ ದುರ್ದಿನವು. 


ದಿನಮಣಿಯ ಆಗನುನನಿರದೆ ಬೇಸತ್ತು, 

ಜನನಿ ಭೂಮಿಯೆ ತಾನು ಮುಸುಕ ಧರಿಸಿತ್ತು, 
ದಿನೆರಾತ್ರಿ ಗಗನದಲಿ ಕರಿ ಮೋಡನಿತ್ತು, 

ಮನ ಹರಿಸ ಬೇರೊಂದು ಶಿಖರದಂತಿತ್ತು, 


ಗಡಗುಟ್ಟ ನಡುಗಿಸುವ ಕಡು ಶೀತಗಾಳಿ 
ಎಡೆಬಿಡದೆ ಬೀಸಿದುದು ಶಕ್ತಿಯನು ತಾಳಿ, 
ಗುಡುಗುಡೆನ್ನುವ ಸಿಡಿಲದೊಂದೊಂದು ಬಾರಿ, 
ಗುಡುಗುತಿದ್ದಿತು, ಮೊದಲು ಮಿಂಚನ್ನು ಕಾರಿ, 


ಹತ್ತು ಹೊಡೆಯಿತು, ಹಕ್ಕಿಗಳು ಗೂಡು ಬಿಟ್ಟು 
ಸುತ್ತ ಲೊಲ್ಲವು ಹೊರಗೆ ಹರಿಗೆ ಪೊಡಮಟ್ಟು, 
ವಿತ್ತಲುಂ ಕಾಗೆಗಳ "ಕಾಕಾ'ರವಿಲ್ಲ; 

ಮತ್ತೆ ಜೆಲು ಹಕ್ಕಿಗಳ "ಚಿಳಿಪಿಳಿ' ಗಳಿಲ್ಲ 


ಹುಡುಗ ಹೊರ ಹೊರಡವಿರೆ ಯಜಮಾನಿ ಕೂಗಿ, 
"ಬಿಡು ಬೇಗ ನಡಿ' ಎಂದು ನುಡಿದಳ್ಳೆ ರೇಗಿ, 

ಹಿಡಿದು ಗೊರಗನು ಹುಡುಗ ದನಗಳನು ಬಿಡಲು, 
ನಡೆಯಲೊಬ್ಬವು ಹೊರಗೆ, ನಡುಗಿದುದು ಒಡಲು, 


ಬಂದು ಅಂಚಿಗೆ ಗದ್ದೆಯನು ನೋಡುತಿದ್ದೈ 
ಅಂದದೆಳೆ ಬೆಳೆ ಕಂಡು ನಂದಗೊಳುತಿದ್ದ್ವ 
ಬಂದವರ ೪ರೆಕರೆದು ಮಾತಾಡುತಿದ್ದ, 

ಅಂದದೀ ಸರಿಯ ಮುಂಜಾನೆ ಕಳೆದಿದ್ದ 


೫ 


22 ಇ 


ಒಳ್ಳಲಿಗ೦ಂಂದೆಲ್ಲ ಹೊರ ಬಂದುದಿಲ್ಲ. 
ಪಕ್ಕದಲಿ ನಿಂತಿಣಿಕಿದರು ನಂದವಿಲ್ಲ. 
ಉಕ್ಕಿಬಹ ಉದ್ಗಾರವೆತ್ತುತ್ತ ಕೆಲರು 
ಪುಕ್ಕರಿದ್ದರು ಒಳಗೆ, ಹೊರಗೆ ಕಾಲಿಡರು. 
ಮುದುಕರೆಲ್ಲರು ಹಾಸು ಬಿಟ್ಟೇಳಲಿಲ್ಲ. 
ಕದಲಲಾರರು ಬಾಲಕರು, ಪಾಠನಿಲ್ಲ ೬ 
ಹೊದೆದು ಕರಿ ಕಂಬಳಿಯ ತಾಯ ಕಾಡುತ್ತ, 
"ಒದಗಿಸ್ಸೆ ತಿನಿಸುಣಿಸು ಬೇಗ” ಎನ್ನುತ್ತ. 
ಎಲ್ಲೆಲ್ಲಿ ನೋಡಿದರು ಆಲಸ್ಯ ಬೀಡು! 
ಇಲ್ಲನೈ ನಿಯಮ ಉದ್ಯೋಗಗಳ ನಾಡು! 
ಎಲ್ಲೆಲ್ಲಿ ನೋಡಿದರು ಗೊಂದಲನೆ ಕೂಡಿ, 
ಕಲ್ಲನಿಂ ಕಡೆಯಾಯ್ತು ಚಳಿಯಿಂದ ಬಾಡಿ, 


ದಿನಕರನು ಒಮ್ಮೆ ಬಲು ಆಯಾಸದಿಂದ 
ಜನರನಿಣಿಕಿದನು ಬಲು ಶಾಂತ ಮುಖದಿಂದ 
ಜನನಿ ಭೂಮಿಯು ಮೈಯ ಕೊಡವಿದಳು ಬೇಗ; 
ದಿನಮಣಿಯ ನುಂಗಿದನು ಕರಿರಾಜನಾಗ, 
ಸುರಿಯಿತಾಗಲೆ ವರ್ಷ ಬುವಿಗೆ ನಭದಿಂದ, 
ಹರಿದು ಹೋಯಿತು ಉದಕ ತೆರೆ ತೊರೆಗಳಿಂದ. 
ಮುರಿದು ಹೋದವು ತೆವ೦ಗಳು ರಭಸದಿಂದ, 
ನರಳುತಿದ್ದೆರು ಮಂದಿ ಈ ರೀತಿಯಿಂದೆ, 


ಹಾ ಬಾ 








ಅವ್ವನ ಅಳಲು. 


ಅವ್ವ ಪೊರೆಯೆನ್ನ, ಪರಮಾತ್ಮ! ಪರದೇಶಿಯಾದೆ; 


ಪರರೀವ ಕಸ್ಟ್ಯವ ಸೈರಿಸದಾದೆ; 
ಅಶೋಕವನ ಸೀತೆ ನಾನಾಗಿ ಇರುವೆ; 
ದುಶ್ಕಾಸನಂದೆಳೆದ ದ್ರೌಪದಿಯಿರುವೆ, 


fo 


೧೦ 


೧೧ 


ಮಾ ಹ 


ಮೊರೆಯಿಟ್ಟ ಮಾನಿನಿಯರ ನೀನು ಪೊರೆದೆ 
ಮೊರೆಯಿಡುನೆನ್ನನು ಪಾಲಿಸು ದೆಯದೆ, 
ಮಗೆ ಮಾತೆಯೆ! ಈ ತೆರ ಕಾತರನೇಕೆ? 
ಈ ತೆರ ಯಾತನೆಗೊಳುತಿಹುದೇಕೆ? 
ಉಡುವರೆ ದುಗುಲವು ನಿನಗಾಗಬೇಕೆ? 
ತೊಡುವರೆ ನಿನಗಾಭರಣವು ಬೇಕೆ? 
ವಾಸಿಸೆ ಸುಂದರ ಮಂದಿರ ಬೇಕೆ? 
ಪೋಷಿಸೆ ದೇಹವ ಧನ ಧಾನ್ಯ ಬೇಕೆ? 
ಅವ್ವ ಕಂದನೆ! ನನಗೀಗ ಆವುದು ಬೇಡ; 
ಬಂದಿಹ ಕಷ್ಟದ ಜನುಮವೆ ಬೇಡ. 
ಮಗ- ನಿನಗಿಂದು ಬಂದಿಹ ಕಷ್ಟವದೇನು? 
ಮನದೊಳು ಮರುಗುವ ಕಾರಣವೇನು? 
ಅವ್ವ ಕಂದನೆ! ಕಾಣದೆ ಕೈಕಾಲ ಮೇಲೆ 
ಬಂಧಿಸಿ ಇರುತಿದೆ ಈ ಸಂಕೋಲೆ, 
ಅತ್ತಿತ್ತ ಸರಿಯಲು ಆರೆನು ನಾನು 
ಅತ್ತತ್ತು ಕೊರಗುವ, ನೋಡುವಿ ನೀನು, 
ಮಗ ಅಯ್ಯಯ್ಯೊ! ಮಾತೆಯೆ! ಬಂಧನವಾಯ್ತಿ! 
ಅಯ್ಯಯ್ಯೊ! ನೀನಿಂತು ಕೊರಗುವಂತಾಯ್ತೆ! 
ಆರೊಳು ಪೇಳಲಿ ಕಷ್ಟವನಿದನು 
ಆರನ್ಮು ನಿನ್ನನು ಬಂಧಿಸಿದವನು? 


ಅವ್ವ - ಆರೆಂದು ನಾನರಿಯ್ಕೆ ಮಲಗಿದ್ದೆ ನಾಗ 
ಜೋರಿನಿಂದೇಳಲು ಹಾಕಿತ್ತು ಬೀಗ; 
ಅನ್ಯರು ಎಂದೊಮ್ಮೆ ತಿಳಿಯುವೆ ಮಗನೆ! 
ನನ್ನವರೆಂದೊಮ್ಮೆ ಮರುಗುವೆ, ಮಗನೆ! 


ಮಗೆ-- ಅಮ್ಮ! ನೀನೀಗಲೆ ಧೈರ್ಯವ ತಾಳು; 
ಸುಮ್ಮನೆ ಬಿಡುನೆನಿ ನಿನ್ನನು ಪೇಳು? 


ಅವ್ವ 


ಮೆಗ- 


ಅನ್ವ-- 


ಮಗೆ-- 


ಹ... 1.238 


ನೀನೆಮ್ಮ ಹೊತ್ತಿಹ ಹೆತ್ತಿಹ ತಾಯಿ! 


ನೀನೆಮ್ಮ ಪ್ರೀತಿಯಿಂ ಸಲಹಿದ ತಾಯಿ! 


ಜನರಿಗೆ ಜ್ಞಾನವ ನೀಡಿದ ತಾಯ್ಕಿ 
ಮನುಜರ್ಗೆ ವೇದವನಿತ್ತಿಹ ತಾಯಿ, 
ಲೋಕಕ್ಕೆ ನೀರರ ಕಳುಹಿದ ತಾಯ್ಕಿ 
ಕೋಕಿಪುದೇತಕೆ ಖುಷಿಗಳ ತಾಯಿ! 


ಕಂದನೆ! ನಾನಿಂದು ಬಂಧನ ವಾಸಿ; 


ಇಂದು ನಾನೆನ್ನಯ ಮನೆಯೊಳೆ ದಾಸಿ, 


ಹಿಂದಿನ ವೈಭವ ಸಂಸದನೆಲ್ಲ 
ಎಂದಿಗೆ ದೊರೆವುದೊ! ದೇವನೆ ಬಲ್ಲ. 


ಮಕ್ಕಳು ಅನ್ಯರ ದಾಸರು ಎಲ; 
ದಿಕ್ಕಿಲ್ಲದೆನ್ನನು ಮರೆತಿಹರಲ್ಲ; 


ಆತುರವನು ಬಿಡ್ಕು ಪ್ರೀತಿಯ ಮಾತೆ! 


ಕಾತರನನು ಬಿಡ್ಗು, ಲೋಕನಿಖ್ಯಾತೆ! 
ಕಟ್ಟದ ಸಂಶೋಲೆಯಿದನೀಗ ಜಡಿದು 
ತಟ್ಟ ನೆ ಪುಡಿಗೈದು ಬಿಡಿಸುನೆ ಕ 
02 ಬಾರದು, ತಡೆ, ಎನ್ನ ಪು 


ಪಡಿಸೆ ನೀ ಬಲವಂತ ಹರಿವುದು | 


ಬಲವಿಲ್ಲ ಗೆಲನಿಲ್ಲ ಸಹಿಸಲು ಆರೆ; 


ಜೆಲನರು ಹಿಂದಕೆ ದುಡುಕಿ ಕೈಯ್ಯಾರೆ 


ವೇದನೆಯಿತ್ತರು, ಫಲವಿಲ್ಲ ನೋಡು! 


ಬೆಲ್ಲ ಹುಣ್ಣಾಗಿ ಇರುವುದ ನೋಡು, 


ಆರಮ್ಮ! ನಿನ್ನನು ಬಂಧಿಸಿದವನು? 
ಆರಲ್ಲಿ ಇರುವುದು ಕೀಲಿಕೈ ಅದನು 
ಈಗಲೆ ತರುವೆನು ಈಕ್ಚಣ ಪೋಗಿ, 


ಬೇಗನೆ ೫ 


ಪೇಳ ಮೈ! ಏಸ್ತಾ ರವಾಗಿ, 


೧೦ 


೧೨ 


೧೩ 


೧೪ 


ಎ. ಪಜ 


ಅವ್ಯ-- ಸೇಳಲು ನಿನಗಿದನಂಜುವೆ ಬಾಲ! 

ಪೇಳುವುಡೇತಕ್ಕೆ? ಫಲಿನಿಲ್ಲ ಬಾಲ! 

ಹಿಂದಕೆ ಕೇಳುತ ಹೋದವರೇ 

ಇಂದಿಗು ಬಂದಿಲ್ಲ ಕೊರಗುವೆನ್ಸಾ! ೧೫ 
ಮೆಗೆ-- ಅಂಜಿಕೆ ಯಾಕಮ್ಮ? ಅಂಜದಿರಮ್ಮ 

ಅಂಜಿಕೆಯಾಂತರೆ ಕೆಲಸವೆಂಶನ್ಮ, 

ನಿನಗಾಗಿ ಗುಂಡಿನ ಬಾಯಿಗು ಬೀಳ್ವೈ 

ನಿನಗಾಗಿ ಕತ್ತಿಯ ಬಾಯಿಗು ಬೀಳೆ, ೧೬ 

ನಿನಗಾಗಿ ಸೆರೆಮನೆಗಾದರು ಹೆದರಿ, 

ನಿನಗಾಗಿ ಪ್ರೂಣವನೀಯಲು ಬೆದರೆ, 
ಅವ ಗುಟ್ಟಾಗಿ ಪೇಳುವೆ ಕೇಳೆನ್ನ ಕಂದ! 

ತಟ್ಟನೆ ಜಯಿ ಸುತ ಬಾರೆನ್ನ ಕಂದ! ೧೭ 
ಮಗೆ-- ದುಸ್ವನ ಕೈಯಿಂದ ಕೀಲಿಕೈ ತಂದು, 

ಕಸ್ಟದ ಬಂಧನ ಬಿಡಿಸುನೆನಿಂದು; 

ನಿನ್ನಯ ಕ್ಟಪೆಯಿಂದ ಜಯಿಸುತ ಬರುವೈ 

ನಿನಗಾಗಿ ಜೀವವ ತೆತ್ತರು ತೆರುನ್ನೆ ೧೮ 

(ಬಲಿಹ:ನ'ವನ್ನು ಆಧರಿಸಿ, ಬರೆದುದು.) 


ಕೊಳಲ ಗಾನ. 


ನಿನ್ನ ಕೊಳಲಿನ ಗಾನ-- 
ವೆನುನ ಸುರುಳಿನೆ ನೇಣ- 
ದಿಂದೆನ್ನ ಮನ ಕೊಡವ ಬಿಗಿದು ಬಳಿಗೆಳೆಯ್ಯೆ! 
ನಿನ್ನ ನೊನರಿನ ಗಾನ... 
ವೆನುವ ಬೆಳಕಿನ ಮೆ. 
ವನ್ನು ಹೊತ್ತಿಸಿ ಎನ್ನ ಮನದ ತಮ ಕಳೆಯ್ಸಿ! ೧ 


ಸ 


ನಿನ್ನ ಕೊಳಲಿನ ಗಾನ- 
ವೆನುವ ಹೊಳಪಿನ ಬಾಣ- 
ವನ್ನೆಸೆದು ಮನಸಿನಘ ರಕ್ಕಸನನಿಂಯ್ಯೆ! 


ನಿನ್ನ ಕೊಳಲಿನ ಗಾನ- 
ವೆನುವ ಸುಮಧುರ ಜೇನ 


ಎನ್ನ ಹ್ಹ ದಯದ ಕಹಿಯ ಕಳೆಯಲಿಕೆ ಸುರಿಯ್ಯ! 
ಆ” 


ನಿನ್ನ ಕೊಳಲಿನ ಗಾನ- 
ವೆನುವ ಚಲಿಸುವ ಮಾನ. 
ನಿಳಿಸಿ ವಿನ್ನಯ ಮನೆ ಕೆರೆಗೆ ಕೊಳೆಯನುಣಿಸೈ! 


ನಿನ್ನ ಕೊಳಲಿನ ಗಾನ- 
ವೆನುವ ಚಿಗಿಯುವ ಏಣ 
ನಿಂದ ಮಮ ಮನ ವಿಪಿನದಘ ಪೈರ ತಿನಿಸೈ! 


ನಿನ್ನೆ ಕೊಳಲಿನ ಗಾನ. 
ವೆನುವ ದಿವ್ಯ "ಕ್ವಿನಿನ' 
ತಿನಿಸಿ ಪಾತಕವೆಂಬ ಜ್ವರಗಡ್ಡೆ ಕಳೆಯ್ಯೆ! 
ನಿನ್ನೆ ಕೊಳಲಿನ ಗಾನೆ- 
ವೆನುವ ಪಂಚಪ್ರಾಣ- : 
ದಿಂದ ಮಮ ಮನ ಕಳೇಬರಕೆ ಸೊಬಗೆಳಸೈ! 


೨ 


೪ 


("ಕಿರಿಯರ ಪ್ರಪಂಚದ” ವಿಟ್ಕಿಲ) 


ಗುರುಗಳಿಗೆ. 


ಪರಿಶುದ್ಧಾತ್ಮರೆ! ದಿವ್ಯ ಚರಣದ ಸೇವೆ ಮಾಡುವ ಧನ್ಯನು. 
ಪರಮ ಗುರುಗಳ ಪ್ರೇಮ ಜಲದೊಳು ಮಾನ ತನುವಿದು ಮಾನ್ಶವು. -ಸಲ್ಲ- 


ಗ ಮಃ 


ಮೆರೆಯೆ, ಗುಣಗಣವಿಹುದೊ ಏನೋ ಮಹಿಮನಂದದೆ ತಿಳಿಯೆನ್ನು 
ಸುರರ ಧೇನುನಿನಂತೆ ಕೋರಿದ ಫಲವ ಕೊಡುನಿರೆ ಅರಿಯೆನು, 
ತಮ್ಮ ಸೇವೆಯೆ ಪಾವನ; 
ತಮ್ಮ ನೆನೆವ್ರದೆ ಜೀವನ, 
ತಮ್ಮ ಬಳಿಯೊಳು ಬದುಕಿ ಅಳಿಯಲ್ಕು ಆತ್ಮ ಸೇರದೆ ದೇವನ? 
ತಮ್ಮ ಜ್ಞಾನದ ಬೆಳಕಿನಿಂದರ್ರಿ ನಮ್ಮಜ್ಞಾನವ ನೀಗುತೆ; 
ಧರ್ಮಮೂರುತಿಯಂತೆ ಮೆರೆವಿರಿ ಶಿಷ್ಯರೆಮ್ಮನು ಮೆರೆಸುತ, 
ತಮ್ಮ ಸ್ಮರಣೆಯ ಶೊರೆಯೆನು; 
ತಮ್ಮ ಮಹಿಮೆಯ ಮರೆಯೆನು, 
ತಮ್ಮ ಕೀರ್ತಿಯ ಕೇಳ್ವ ಭಾಗ್ಯವನೀಶನೀಯಲಿ ಬೇಡುನೆ. 
ತಮ್ಮ ಕೀರ್ತಿಯ ಜ್ಯೋತಿ ನಾಡನು ಸತತ ಬೆಳಗಲಿ ಬಾಳಲಿ! 
ತಮ್ಮ ಸೇವೆಯೊಳೆನ್ನ ದೇಹವು ಎನ್ನ ಚಿತ್ತವು ಸವೆಯಲಿ, 
ತಮ್ಮ ಚರಣದ ಕಮಲನ್ರ, 
ಎನ್ನ ಶಿರಸಿನ ಕಮಲವ್ರು 
ಒಂದುಗೂಡುತ ಇರಳಿ ಬೆಳಗುತ ನನ್ನ ಧರ್ಮದ ಗುರುಗಳೆ! 


ಕರ್ತವ್ಯ. 


ಅನುದಿನ ಮಾರುತ ಜಗದಲಿ ಬೀಸುತ್ತ 

ಜನರಿಗೆ ಶೋರುತ್ಕ ಪ್ರಾಣವನೀಯುತ, 
ಮುನಿಯದೆ ಇರುವನು, ದಣಿಯದೆ ಬರುವನ್ನು 
ನೆನೆಯಿರಿ ಮುನಿದರೆ, ನಮ್ಮನು ತೊರೆದರೆ! 


ತನ್ನಯ ಪಥದಳಿ ತಿರುಗುತ ಚಂದ್ರನು 
ಉನ್ನತ ಕಾರ್ಯನನೆಸಗುತಲಿಂದ್ರನು 

ಸನ್ನುತ ಭಾಸ್ಕರ ಬೆಳಗುತ ಜಗವನ್ನು 
ಮನ್ನಣೆ ಪಡುವರು; ಸುಖವನು ಕೊಡುವರು, 


ಟು 


OR 


ತಿರೆಯಲಿ ಅವರನು ನಿಂದಿಸೈೆ ವಂದಿಸ್ಕೆ 

ಪರಿಪರಿ ತೆರದಲಿ ಕಂದಿಸ್ಕೆ, ಕುಂದಿಸ್ಕೆ 
ಮರೆಯರು ತೆ ತ್ಯವ ತೊರೆಯರು ನಿತ್ಯವ 
ಚೆರಿಸರು ಕೋಪವ ಧರಿಸರು ತಾಪವ, 

ಒಂದೇ ತೆರದಲಿ ಬಂದೇ ಭರದಲಿ 

ಹಿಂದೆಯು ಕಾಂತಿಯ ಮುಂದೆಯು ಶಾಂತಿಯ. 
ನೆಂದಿಗು ಬೀರ್ವರು, ಚಂದದಿ ತೋರ್ವರು 
ಇಂದಿಗು ಹಿಂದಿಗು ಎಂದಿಗು ಇರುವರು 


ತಿಳಿದಿದ ಮಾನವ ಕಳೆಯುತ ಜ್ಞಾನವ 
ಇಳೆಯಲಿ ಕಾರ್ಯವ ಮಾಡದೆ ಪ್ರಾಯವ 
ಕಳೆದರೆ ಬಾಧಕವಿರುವುದೆ ಸಾಧಕ? 

ತಳೆ ನೀ ಕೆಲಸವ, ಕಳೆ ನೀ ಅಲಸವ, 
ಮನುಜನೆ! ನಿನ್ನನು ಹೊಗಳಲಿ ತೆಗಳಲ್ಲಿ, 
ಮನಸಿಠಿ ಕನಸಿಲಿ ನುತಿಸಲಿ, ಮಥಿಸಲ್ರಿ 
ಘನತರ ಶಾಂತಿಯಲಿಡುತಲೆ ಪ್ರೀತಿಯ 
ಅನುದಿನ ಕಾರ್ಯವ ಮಾಡುತ ಬಾಳೆ! 


ನರಿಯೂ ಕೋತಿಯೂ. 


ಸರಿ-- ಎರಿದ ಮರದೊಳು ಹಾರುತ ಮುದದೊಳ್ಳು 

ಯಾರನು ಅಣಕಿಪೆ ವಾನರನೆ! 

ಮೋರೆಯ ತಿರುಗಿಸಿ ಓರೆಯ ನೋಟದಿ 
ಪೋರನೆ! ನೋಡುವುದಾರನೆಲೆ! 

ನೀರನು ಕುಡಿಯಲು ಬಂದಿಹ ಎನ್ನನು 
ಬಾರಿಗು ಬಾರಿಗು ಅಣಕಿಪೆಯ? 

ಕಾರಣವಿಲ್ಲದೆ ನ್ಯಾಯವನೊಬ್ಲದೆ, 
ಚೋರನೆ! ನಿಂದಿನೆಯೇಕಿಂದು? 


ಹ 00 133 


ಅರಿತಿಹೆ ನಿನ್ನಯ ಪರಿಯನು ವನಚರ! 
ಇಂಸಿಪ ಬುತ್ತಿಯ ತಿಂತೇಗ್ಮಿ 

ಕರದೊಳು ಉಳಿದಿಹ ಮೊಸರನು ಆಡಿನ 
ಮೋರೆಗೆ ಒರಸಿದೆ ನೀ ಹಿಂದೆ, 


ಕೋತಿ ಬಲ್ಲೆನು ನಿನ್ನಯ ಕಳ್ಳನ ಕಥೆಯನ್ನು; 

ಮೆಲ್ಲನೆ ಹಳ್ಳಿಯ ನೀ ಸಾರಿ 

ಮುಳ್ಳಿನೆ ಸೌತೆಯ ಕೋಳಿಗಳೆಲ್ಲವ 
ಕೊಲ್ಲುತ ಸನಿಯುನೆ; ಜಂಬುಕನೆ! 

ಹಿಂದಕೆ ಕಾಗೆಯ ಚಂದದೆ ಹೊಗಳುತ 
ಪೊಂದಿಜೆ ಮಾಂಸವ ಕನಟದಲಿ, 

ಗಾರ್ದಭವೊಂದನು ಮದುವೆಗೆ ಎನ್ನುತ 
ಸಿಂಹದೆ ಕೊಲ್ಲಿಸಿ ನೀ ತಿಂದೆ. 


ನರಿ-. ಸಿಗಿದಿಹ ಮರದೊಳು ಬಿಗಿದಿಹ ಗೂಟವ 
ತೆಗೆದವನಾರದು? ಬಾಲವನು 
ಹೊಗಿಸುತ ಎಡೆಯೊಳು ಬಗೆಬಗೆ ತೆರಡೊಳು 
ನಗೆಗೊಳಗಾದವನಾರಯ್ಯ?) 
ಹೋತಿ -"ನಾಳೆಗೆ' ಎನ್ನುತ ಹೆಣವನು ಭುಜಿಸದೆ 
ಬಿಲ್ಲಿನ ನಾರನು ಜಗಿಯುತ್ತ 
ನಿನ್ನಯ ಕುಲಜನು ಕ್ಲಣದೊಳು ಮಡಿದನು; 
ತನ್ನಯ ಆಕೆಯು ಮಿತಿ ಮಾರೆ, 
ನರಿ. "ಪಾಲನು ಮಾಡುವೆನೆ'ನ್ನುತ ತ್ರಾಸಿನ 
ಕೋಲನು ಪಿಡಿಯುತ ನೀ ಬಂದು, 
ಬೆಣ್ಣೆಯನೆಲ್ಲವ ಬೆಕ್ಕುಗಳಿಂದಲಿ 
ವಂಚಿಸಿ ತಿಂದವ ನೀನಲ್ಲಿ? 
ಕೋತಿ - ಕಡಲನು ದಾಂಟುತ ಪೊಡನಿಜಿ ಸೀತೆಯ 
ಬಿಡದೆಯೆ ಅರಸಿದ ಸನನಜನ- 


80 — 


ಕುಲದೊಳು ಜನಿಸಿದವರು ಎಲೆ! ಗುಡಿಯಲಿ 
ನಿತ್ಯವು ಪೂಜೆಯಗೊಂಬವರು, 


ನೆರಿ-- ಕಾಡೊಳು ಪೂರ್ವದಿ ಕೇಸರಿ ಮ್ಹಗಗಳ 
ನೋಡಿದ ಕ್ಷಣದೊಳು ತಾ ಪಿಡಿದು 
ಆಡುತ ಭುಂಜಿಸಿ ದರ್ಸದಿ ಬದುಕಿರೆ, 
ಕಾಡಿನ ಬಾನಿಗೆ ಕೆಡಹಿದೆನು, 


ಕೋತಿ--(ಭಾರಿ ಕುತಂತ್ರವ ಬಲ್ಲೆನು' ಎನ್ನುತ 
ಜೇಟೆಯಗಾರನ ನಾಯಿಗಳ 
ಮಧ್ಯದಿ ಸಿಲುಕಿದ ನರಿಯದು ಯಾವುದು? 
ಬೇಗನೆ ದಯದೊಳು ಪೇಳುವೆಯ) 


ನೆರಿ- ನಿಂದೆಯ ಗೈವುದು ಅಂದನೆ? ವಾನರ! 

ಮುಂದಕೆ ಗೆಳೆಯರು ನಾವಯ್ಯ? 

ಇಂದಿನ ಜಗಳವ ಬಿಟ್ಟೆನು, ದಿಟವಿದ್ಕು 
ಮುಂದಕೆ ಚಂದದಿ ನಾವಿರುವ! 


ನಾನೂ ನೀನೂ ನೆನೆಯುವ ಭೇದವು 
ನಮ್ಮಯ ಪತನಕೆ ಕಾರಣವು, 

ನಾನೂ ನೀನೂ ಭೇದನ ಬಿಡುತಲಿ 
ಪ್ರೇಮದಿ ಬಾಳುವ ಕಾಲನಿದು, 


ಕುಲವದು ಮನ್ನಣೆ ಪಡೆಯದು ವಂದನೆ 
ಶೀಲವೆ ಶ್ರೀಷ್ಠವು'ಲೋಕದೊಳು. 

ಮೇಲಿನ ಜಾತಿಯು ಕೀಳಿನ ಜಾತಿಯು 
ಎಲ್ಲವು ವೃರ್ಥವು ಯೋಡಿಸಲು 


೧೦ 


೧೧ 


೧೨ 


೧೩ 


2೪ 


“3 — 


ಉದ್ಯೋಗ. 
ಪುರುಸಗೆ ವೃತ್ತಿಯೆ ವರ ಲಕ್ಷಣವೈ 
ಶಿರದಲಿ ಇಟ್ಟಹ ತಿಲಕದೊಲು 
ನಿರತವು ಸಲಿಲವು ಇರುತಿಹ ಸರಸಿಯು 
ಮೆರೆವುದು ತಿರೆಯೊಳು ಫಲವಿಹುದು, 


ಪರಿಮಳವಿಲ್ಲದ ವರ ರೂಪಿನ ಸುಮ 
ವಿರೆ ಫಲವೇನೈ ಜಗದೊಳಗೆ? 

ವರನಲಿ ಭಕ್ತಿಯು ಇರದೊಡೆ ತರುಣಿಗೆ 
ಸುರಸುಂದರ ತನು ಫಲವೇನು? 


ತಿರಿದುಣ್ಣಲು ಬೇಡಿರಿ ಬಾಲರೆ ಕಲಿ 
ಯಿರಿ ಬಲು ಸೊಗಸಿನ ಕೆಲಸವನು 

ಸರುವರು ಮನ್ನಣೆ ಕರೆಯುತ ಕೊಡುವರಂ 
ಧರೆಯೊಳು ಸುಖಜೀನನವಹುದ್ದು 


ಬಾಡಿ ಬಿದ್ದ ಹೂ. 


ಹಿಂದೆ ಗಿಡದ ತುದಿಯನೇರಿ 

ಗಂಧವನ್ನು ಧರೆಗೆ ಬೀರಿ 

ಉಗುವ ನಗೆಯ ಚೆಲುವ ತೋರಿ 
ಮಿಗುವ ಶೋಷ ಪಡಿದೆನು, 

ಎನ್ನೊಳಾಗ ಪೇಮನಿರಿಸಿ 

ಎನ್ನ ನೆಲೆಯ ಠಾವನರಸಿ 

ತುಂಬಿ ಹಂವ ಮಧುವನ ಹೀರಿ 
ತುಂಬಿ ತೋಸಗೊಂಡಿತು. 


ನರಿ- 


ತೋ 


ನರಿ- 


1 ಎ. 


ಇಂದು ನದನೆ ಬಂದು ನೋಡಿ 
ಗಂಧವನ್ನು ಮೂಸಿ ನೋಡಿ 
ನಂದದಿಂದ ಕೂಡಿ ಪಾಡಿ 

ಅಂದಿನಂದಕೊಲಿದಳು. 
ಬಾಡಿ ನೆಲಕೆ ಬಿದ್ದೆನೀಗ 
ನೋಡಲೆನ್ನ ಬಾರರೀಗ 
ಗಂಧವಿಲ್ಲ ಚಂದನಿಲ್ಲ 

ವೆಂದು ಆಗಲಿ ಪೋದರು, 


ಇಂದು ನಾನು ಮರುಗುನಾಗ 
ನೊಂದು ನೊಂದು ಸೊರಗುವಾಗ 
ಬಂದು ನಿಂದು ನೋಳ್ಪರಿಲ್ಲ 

ಬಂದ ದುಗುಡ ಶೇಳ್ರರೆ! 
ಅರಿತೆನೀಗ ಗಂಧವೊಂನೆ 
ಧರೆಯ ಮಾನ ಸಜೆವುದೆಂದೆ 
ಗಂಧನಿಲ್ಲದಿರಲು ಮುಂದೆ 

ಕುಂದಿ ಬಾಳು ವ್ಯರ್ಥವು, 


ದ ಗೇಜ್‌ ನ್‌್‌ 


